ದೇವರ ಮುಂದೆ 
ಬುದ್ಧಿವ೦ಂತನಾಗುವುದು 
ಹೇಗೆ 


ಹಾಗಾದರೆ ಜ್ಞಾನವು ಎಲ್ಲಿ೦ದ ಬರುತ್ತದೆ? ಮತ್ತು 
ತಿಳುವಳಿಕೆಯ ಸ್ಮಳ ಎಲ್ಲಿದೆ? ಮತ್ತು ಅವನು 
ಮನುಷ್ಯವಿಗೆ- ಗೋ, ಕರ್ತನ ಭಯವೇ, ಅದು ಜ್ನಾನ; 
ಮತ್ತು ಕೆಟ್ಟದ್ದನ್ನು ತೊಡೆದುಹಾಕುವುದು 
ತಿಳುವಳಿಕೆಯಾಗಿದೆ. ಜಾಬ್‌ 28:20, 28 


ಭಗವಂತನ ಭಯವು ಜ್ಞಾನದ ಆರಂಭವಾಗಿದೆ: ಆತನ ಆಜ್ಞೆಗಳನ್ನು 
ಅನುಸರಿಸುವವರಿಗೆ ಉತ್ತಮ ತಿಳುವಳಿಕ ಇದೆ; ಆತನ ಸ್ತುತಿಯು 
ಶಾಶ್ವತವಾಗಿದೆ. ಕೀರ್ತನೆ 111:10 

ಬೆಳಕು ಕತ್ತಲೆಯನ್ನು ಮೀರಿಸುವಷ್ಟು ಜ್ಞಾನವು ಮೂರ್ಬ್ಯತನವನ್ನು 
ಮೀರಿಸುತ್ತದೆ ಎಂದು ನಾನು ನೋಡಿದೆನು. ಪ್ರಸ೦ಗಿ 2:13 

ಪಟ್ಟಣದಲ್ಲಿರುವ ಹತ್ತು ಮಂದಿ ಪರಾಕ್ರಮಿಗಳಿಗಿ೦ತ ಜ್ಞಾನವು ಜ್ಞಾನಿಯನ್ನು 
ಬಲಪಡಿಸುತ್ತದೆ. ಪ್ರಸ೦ಗಿ 7:19 

ನಿಮ್ಮಲ್ಲಿ ಯಾರಿಗಾದರೂ ಬುದ್ಧಿವ೦ತಿಕೆಯ ಕೊರತೆಯಿದ್ದರೆ, ಅವನು 
ದೇವರನ್ನು ಕೇಳಲಿ, ಅವನು ಎಲ್ಲರಿಗೂ ಧಾರಾಳವಾಗಿ ಕೊಡುತ್ತಾನೆ ಮತ್ತು 
ದೂಷಿಸುವುದಿಲ್ಲ; ಮತ್ತು ಅದನ್ನು ಅವನಿಗೆ ಕೊಡಲಾಗುವುದು. ಆದರೆ 
ಅವನು ನಂಬಿಕೆಯಿಂದ ಕೇಳಲಿ, ಏನೂ ಅಲ್ಲಾಡುವುದಿಲ್ಲ. ಯಾಕಂದರೆ 
ಅಲೆಯುವವನು ಗಾಳಿಯಿಂದ ಬೀಸಲ್ಪಟ್ಟ ಸಮುದ್ರದ ಅಲೆಯಂತೆ. 
ಯಾಕಂದರೆ ಆ ಮನುಷ್ಯನು ತಾನು ಭಗವಂತನಿಂದ ಏನನ್ನೂ 
ಸ್ವೀಕರಿಸುತ್ತೇನೆ ಎಂದು ಭಾವಿಸಬಾರದು. ಎರಡು ಮನಸ್ಸಿನ ಮನುಷ್ಯನು 
ತನ್ನ ಎಲ್ಲಾ ಮಾರ್ಗಗಳಲ್ಲಿ ಅಸ್ಥಿರನಾಗಿರುತ್ತಾನೆ. ಜೀಮ್ಸ್‌ 1: 5-8 

ನಿಮ್ಮಲ್ಲಿ ಜ್ಞಾನಿಯೂ ಜ್ಞಾಸವುಳ್ಳವನೂ ಯಾರು? ಅವನು ಒಳ್ಳೆಯ 
ಸ೦ಭಾಷಣೆಯಿ೦ದ ಬುದ್ಧಿವಂತಿಕೆಯ ಸೌಮ್ಯತೆಯಿ೦ದ ತನ್ನ ಕಾರ್ಯಗಳನ್ನು 
ತೋರಿಸಲಿ. ಆದರೆ ಮೇಲಿನಿಂದ ಬರುವ ಬುದ್ಧಿವಂತಿಕೆಯು ಮೊದಲು 
ಶುದ್ಧವಾಗಿದೆ, ನ೦ತರ ಶಾಂತಿಯುತವಾಗಿದೆ, ಸೌಮ್ಯವಾಗಿದೆ ಮತ್ತು 
ಸುಲಭವಾಗಿ ಕೇಳಿಕೊಳ್ಳುತ್ತದೆ, ಕರುಣೆ ಮತ್ತು ಉತ್ತಮ ಫಲಗಳಿಂದ ತುಂಬಿದೆ, 
ಪಕ್ಷಪಾತವಿಲ್ಲದೆ ಮತ್ತು ಬೂಟಾಟಿಕೆಯಿಲ್ಲ. ಜೀಮ್ಸ್‌ 3:13, 17 

ಭಗವಂತನ ಭಯವು ಜ್ಞಾನದ ಪ್ರಾರಂಭವಾಗಿದೆ; ಆದರೆ ಮೂರ್ಯರು 
ಬುದ್ದಿವಂತಿಕೆ ಮತ್ತು ಉಪದೇಶವನ್ನು ತಿರಸ್ಕರಿಸುತ್ತಾರೆ. ಜ್ಞಾನೋಕ್ತಿ 1:7 
ಜ್ಞಾನವನ್ನು ಕಂಡುಕೊಳ್ಳುವ ಮನುಷ್ಯನು ಮತ್ತು ವಿವೇಕವನ್ನು ಪಡೆಯುವ 
ಮನುಷ್ಯನು ಸ೦ತೋಷವಾಗಿರುತ್ತಾನೆ. ಜ್ಞಾನೋಕ್ತಿ 3:13 


ನನ್ನ ಮಗನೇ, ನೀನು ನನ್ನ ಮಾತುಗಳನ್ನು ಸ್ವೀಕರಿಸಿದರೆ ಮತ್ತು ನನ್ನ 
ಆಜ್ಞೆಗಳನ್ನು ನಿನ್ನೊಂದಿಗೆ ಮರೆಮಾಡಿದರೆ; ಆದ್ದರಿ೦ದ ನೀನು ನಿನ್ನ 
ಕಿವಿಯನ್ನು ಜ್ಞಾನಕ್ಕೆ ಒಲವು ತೋರು, ಮತ್ತು ತಿಳುವಳಿಕೆಗೆ ನಿನ್ನ 
ಹೃದಯವನ್ನು ಅನ್ವಯಿಸು; ಹೌದು, ನೀನು ಜ್ಞಾನದ ನ೦ತರ ಕೂಗಿದರೆ 
ಮತ್ತು ತಿಳುವಳಿಕಗಾಗಿ ನಿನ್ನ ಧ್ವನಿಯನ್ನು ಎತ್ತಿದರೆ; ನೀನು ಅವಳನ್ನು 
ಬೆಳ್ಳಿಯಂತೆ ಹುಡುಕಿದರೆ ಮತ್ತು ಬಚ್ಚಿಟ್ಟ ಸಂಪತ್ತನ್ನು ಹುಡುಕಿದರೆ; ಆಗ 
ನೀನು ಕರ್ತನ ಭಯವನ್ನು ಅರ್ಥಮಾಡಿಕೊಳ್ಳುವಿ ಮತ್ತು ದೇವರ 
ಜ್ಞಾನವನ್ನು ಕ೦ಡುಕೊಳ್ಳುವಿ. ಕರ್ತನು ಜ್ಞಾನವನ್ನು ಕೊಡುತ್ತಾನೆ: ಆತನ 
ಬಾಯಿಂದ ಜ್ಞಾನ ಮತ್ತು ತಿಳುವಳಿಕೆ ಬರುತ್ತದೆ. ಆತನು 
ನೀತಿವಂತರಿಗೋಸ್ಕರ ಉತ್ತಮ ಜ್ಞಾನವನ್ನು ಇಡುತ್ತಾನೆ; ಅವನು ತೀರ್ಪಿನ 
ಮಾರ್ಗಗಳನ್ನು ಇಟ್ಟುಕೊಳ್ಳುತ್ತಾನೆ ಮತ್ತು ತನ್ನ ಸ೦ತರ ಮಾರ್ಗವನ್ನು 
ಕಾಪಾಡುತ್ತಾನೆ. ಆಗ ನೀನು ನೀತಿ, ನ್ಯಾಯ ಮತ್ತು ನ್ಯಾಯವನ್ನು 
ಅರ್ಥಮಾಡಿಕೊಳ್ಳುವಿ; ಹೌದು, ಪ್ರತಿ ಒಳ್ಳೆಯ ಮಾರ್ಗ. ಜ್ಞಾನೋಕ್ತಿ 2:1-9 
ಬುದ್ಧಿವ೦ತಿಕೆಯನ್ನು ಪಡೆಯಿರಿ, ತಿಳುವಳಿಕೆಯನ್ನು ಪಡೆಯಿರಿ: ಅದನ್ನು 
ಮರೆತುಬಿಡಬೇಡಿ; ನನ್ನ ಬಾಯಿಯ ಮಾತುಗಳಿಂದ ಕ್ಲೀಣಿಸಬೇಡ. ಅವಳನ್ನು 
ತೊರೆಯಬೇಡ, ಮತ್ತು ಅವಳು ನಿನ್ನನ್ನು ಕಾಪಾಡುತ್ತಾಳೆ: ಅವಳನ್ನು 
ಪ್ರೀತಿಸು, ಮತ್ತು ಅವಳು ನಿನ್ನನ್ನು ಕಾಪಾಡುತ್ತಾಳೆ. ಬುದ್ದಿವ೦ತಿಕೆಯು 
ಪ್ರಧಾನ ವಿಷಯವಾಗಿದೆ; ಆದ್ದರಿ೦ದ ಬುದ್ಧಿವ೦ತಿಕೆಯನ್ನು ಪಡೆಯಿರಿ: ಮತ್ತು 
ನಿಮ್ಮ ಎಲ್ಲಾ ಸ೦ಪಾದನೆಯೊಂದಿಗೆ ತಿಳುವಳಿಕೆಯನ್ನು ಪಡೆಯಿರಿ. 
ಅವಳನ್ನು ಹೆಚ್ಚಿಸಿ, ಮತ್ತು ಅವಳು ನಿನ್ನನ್ನು ಉತ್ತೇಜಿಸುವಳು: ನೀನು 
ಅವಳನ್ನು ತಬ್ಬಿಕೊ೦ಡಾಗ ಅವಳು ನಿನ್ನನ್ನು ಗೌರವಿಸುತ್ತಾಳೆ. ಅವಳು ನಿನ್ನ 
ತಲೆಗೆ ಕೃಪೆಯ ಆಭರಣವನ್ನು ಕೂಡುವಳು: ಮಹಿಮೆಯ ಕಿರೀಟವನ್ನು 
ಅವಳು ನಿನಗೆ ಒಪ್ಪಿಸುವಳು. ಜ್ಞಾನೋಕ್ತಿ 4:59 

ಭಗವಂತನ ಭಯವು ಜ್ಞಾನದ ಆರಂಭವಾಗಿದೆ; ಮತ್ತು ಪರಿಶುದ್ಧನ ಜ್ಞಾನವು 
ತಿಳುವಳಿಕೆಯಾಗಿದೆ. ಜ್ಞಾನೋಕ್ತಿ 9:10 

ಮೂರ್ಯನಿಗೆ ಕೇಡು ಮಾಡುವುದು ಕ್ರೀಡೆಯಂತೆ; ಆದರೆ 
ತಿಳುವಳಿಕೆಯುಳ್ಳವನಿಗೆ ಜ್ಞಾನವಿದೆ. ನೀತಿವ೦ತನ ಬಾಯಿಯು ಜ್ಞಾನವನ್ನು 
ಹೊರತರುತ್ತದೆ; ಜ್ಞಾನೋಕ್ತಿ 10:23, 31 


ಅಹಂಕಾರ ಬಂದಾಗ ಅವಮಾನ ಬರುತ್ತದೆ; ಆದರೆ ದೀನರ ಬಳಿ ಬುದ್ದಿವಂತಿಕೆ 
ಇರುತ್ತದೆ. ಜ್ಞಾನವಿಲ್ಲದವನು ತನ್ನ ನೆರೆಯವನನ್ನು ತಿರಸ್ಕರಿಸುತ್ತಾನೆ; 
ಜ್ಞಾನೋಕ್ತಿ 11:2,12 

ಒಬ್ಬ ಮನುಷ್ಯನು ಅವನ ಬುದ್ಧಿವ೦ತಿಕೆಯ ಪ್ರಕಾರ ಪ್ರಶಂಸಿಸಲ್ಪಡುವನು; 
ಆದರೆ ವಿಕೃತ ಹೃದಯದವನು ತಿರಸ್ಕರಿಸಲ್ಪಡುವನು ಜ್ಞಾನೋಕ್ತಿ 12:8 
ಅಹಂಕಾರದಿಂದ ಮಾತ್ರ ವಿವಾದ ಬರುತ್ತದೆ: ಆದರೆ ಒಳ್ಳೆಯ 
ಸಲಹೆಗಾರರೊಂದಿಗೆ ಬುದ್ಧಿವಂತಿಕೆ ಇರುತ್ತದೆ. ಜ್ಞಾನೋಕ್ತಿ 13:10 


ಬುದ್ಧಿಯಿಲ್ಲದವನಿಗೆ ಮೂರ್ಮ್ಬತನವು ಸಂತೋಷವಾಗಿದೆ; ಆದರೆ 
ತಿಳುವಳಿಕೆಯುಳ್ಳವನು ನೇರವಾಗಿ ನಡೆಯುತ್ತಾನೆ. ಭಗವಂತನ ಭಯವು 
ಬುದ್ದಿವಂತಿಕೆಯ ಸೂಚನೆಯಾಗಿದೆ; ಮತ್ತು ಗೌರವದ ಮೊದಲು ನಮ್ರತೆ. 
ಜ್ಞಾನೋಕ್ತಿ 15:21, 33 


ಚಿನ್ನಕ್ಕಿ೦ತ ಬುದ್ಧಿವಂತಿಕೆಯನ್ನು ಪಡೆಯುವುದು ಎಷ್ಟು ಉತ್ತಮ! ಮತ್ತು 
ಬೆಳ್ಳಿಗಿಂತ ಆಯ್ಕೆಯಾಗುವ ಬದಲು ತಿಳುವಳಿಕೆಯನ್ನು ಪಡೆಯಲು! 
ಜ್ಞಾನೋಕ್ತಿ 16:16 

ಬುದ್ಧಿವಂತಿಕೆಯನ್ನು ಪಡೆಯುವವನು ತನ್ನ ಆತ್ಮವನ್ನು ಪ್ರೀತಿಸುತ್ತಾನೆ; 
ಜ್ಞಾನೋಕ್ತಿ 19:8 


ಸತ್ಯವನ್ನು ಕೊಳ್ಳಿರಿ ಮತ್ತು ಅದನ್ನು ಮಾರಬೇಡಿ; ಬುದ್ಧಿವಂತಿಕೆ, ಮತ್ತು 
ಸೂಚನೆ, ಮತ್ತು ತಿಳುವಳಿಕೆ. ಜ್ಞಾನೋಕ್ತಿ 23:23 

ಬುದ್ಧಿವ೦ತಿಕೆಯನ್ನು ಪ್ರೀತಿಸುವವನು ತನ್ನ ತಂದೆಯನ್ನು 
ಸಂತೋಷಪಡಿಸುತ್ತಾನೆ; ಜ್ಞಾನೋಕ್ತಿ 29:3 

ಕೋಲು ಮತ್ತು ಖ೦ಡನೆಯು ಬುದ್ಧಿವಂತಿಕೆಯನ್ನು ನೀಡುತ್ತದೆ; ಆದರೆ ತನಗೆ 
ಬಿಟ್ಟಿ ಮಗು ತನ್ನ ತಾಯಿಯನ್ನು ಅವಮಾನಕ್ಕೆ ತರುತ್ತದೆ. ಜ್ಞಾನೋಕ್ತಿ 29:15 


